ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ :1994 
'ಸದಸ್ಯರ ಹೆಸರು : ಶ್ರೀ ಎನ್‌. ರವಿಕುಮಾರ್‌ 
ಉತ್ತರಿಸುವ.ದಿನಾಂಕ :24.03.2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
| ಕ್ರ.ಸಂ. ಪ್ರಶ್ನೆ ಉತ್ತರ 
ಆ) | ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು | ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ 
ದಕ್ಷಿಣ ತಾಲ್ಲೂಕಿನ ಬೇಗೂರು | ತಾಲ್ಲೂಕಿನ ಬೇಗೂರು ಹೋಬಳಿಯ ಹುಳಿಮಾವು 


ಹೋಬಳಿಯ ಹುಳಿಮಾವು. ಗ್ರಾಮದ 
ಸರ್ವೆ ನಂ. 6 ರಲ್ಲಿ 5 ಎಕರೆ ಸ್ಥಳವನ್ನು 
ಇಸ್ಲಾಮಿಯಾ ಇನ್ಸ್‌ಟಿಟ್ಯೂಟ್‌ ಆಫ್‌ 
ಟೆಕಾಲಜಿ ಕಾಲೇಜು ಶಿಕ್ಷಣ 
ಸಂಸ್ಥೆಯವರು ಅಕ್ರಮವಾಗಿ ಒತ್ತುವರಿ 
ಮಾಡಿದ ಜಾಗದಲ್ಲಿ ಯಾವಾಗ ಕಟ್ಟಡ 
ಕಟ್ಟಲು ಆರಂಭಿಸಿದರು; ಈ ಬಗ್ಗೆ 
ಸರ್ಕಾರಕ್ಕೆ ಅಕ್ರಮ ಕಟ್ಟಡ ನಿರ್ಮಾಣದ 
ಕುರಿತು ಮಾಹಿತಿ ಬಂದ ದಿನಾಂಕ 


ಗ್ರಾಮದ ಸರ್ವೆ ನಂಬರ್‌ 63 ರಲ್ಲಿ 5-00 ಎಕರೆ 
ಸ್ಥಳವನ್ನು ಇಸ್ಲಾಮಿಯಾ ಇನ್ಸ್‌ಟಿಟ್ಯೂಟ್‌ ಆಫ್‌ 
ಟೆಕ್ಕಾಲಜಿ ಕಾಲೇಜು ಶಿಕ್ಷಣ ಸಂಸ್ಥೆಯವರು ಒತ್ತುವರಿ 
ಮಾಡಿರುವುದು ಮಾನ್ಯ ಶ್ರೀ ಎ.ಟಿ. ರಾಮಸ್ವಾಮಿ 
ಆಯೋಗದ ವರದಿ ಸಮಯದಲ್ಲಿ ತಯಾರಿಸಿರುವ 
ನಕ್ಷೆಯಂತೆ ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಯಾವುದು; 

ಆ) [ಆಕ್ರಮಿತ ಜಾಗದಲ್ಲಿರುವ ಅಕ್ರಮ! ಒತ್ತುವರಿ ಜಾಗದಲ್ಲಿ ಸುಮಾರು 015 ಗುಂಟೆ 
ಕಟ್ಟಡದ ವಿಸ್ತೀರ್ಣವೆಷ್ಟು; ಅದರಲ್ಲಿ | ವಿಸೀರ್ಣದಲ್ಲಿ ಅಕ್ರಮ ಕಟ್ಟಡವಿದ್ದು, 2 
ಎಷ್ಟು ಮಹಡಿಗಳು "ಇವೆ: (ಸಂಪೂರ್ಣ | ಮಹಡಿಗಳಲ್ಲಿ ಒಟ್ಟು 20 ಕೊಡಡಿಗಳಿರುತ್ತವ. 
ವಿವರ ನೀಡುವುದು) 

ಇ) [ಈ ಸರ್ವೆ ನ೦ಬರ್‌ ರಲ್ಲಿ ಅಕ್ರಮವಾಗಿ | ಈ ಸರ್ವೆ ನಂಬರ್‌ 63 ರಲ್ಲಿ ಅಕ್ರಮವಾಗಿ ಕಟ್ಟಡ 
ಕಟ್ಟಡ ನಿರ್ಮಾಣ ಸಮಯದಲ್ಲಿ | ನಿರ್ಮಾಣ ಸಮಯದಲ್ಲಿ ಅಕ್ರಮ ನಿರ್ಮಾಣ ಕುರಿತು 


ಅಕೆಮ ನಿರ್ಮಾಣ ಕುರಿತು ಸದರಿ 
ಸಂಸ್ನೆಯವರಿಗೆ ಎಷ್ಟು ಬಾರಿ ನೋಟಿಸ್‌ 


ನೀಡಲಾಗಿದೆ; ಯಾವ ಯಾವ 
ದಿನಾಂಕಗಳಂದು ನೋಟಿಸ್‌ 
ನೀಡಲಾಗಿದೆ; ನೋಟಿಸ್‌ ಗೆ ಉತ್ತರ 


ಬರದಿದ್ದಲ್ಲಿ ಈ ಕುರಿತು ಕೈಗೊಂಡ 
ಕ್ರಮಗಳೇನು? 


ಸದರಿ ಸಂಸ್ಥೆಯವರಿಗೆ ತಹಸೀಲ್ದಾರ್‌ ರವರ 
ಕಛೇರಿಯ ಪ್ರಕರಣ ಸಂಖ್ಯೆ:ಎನ್‌ಸಿಆರ್‌/ಸಿಆರ್‌/08/ 
09-10, ದಿನಾ೦ಕ.27.05.2009 ರಂದು ಒತ್ತುವರಿ 
ತೆರವುಗೊಳಿಸಲು ನೋಟೀಸ್‌ ನೀಡಿದ್ದು, ಸದರಿ 
ಸಂಸ್ಥೆಯವರು ಯಾವುದೇ ದಾಖಲಾತಿಗಳನ್ನು 
ಹಾಜರು ಪಡಿಸದ ಕಾರಣ ತಹಸೀಲ್ದಾರ್‌ ರವರು 
ಪುಪ್ಲಿತ ಜಮೀನಿನ ಒತ್ತುವರಿಯನ್ನು ತೆರವುಗೊಳಿಸಿ 
ಸರ್ಕಾರದ ವಶಕ್ಕೆ ನೀಡಲು ದಿನಾಂಕೆ.25.07.2009 
ಮತ್ತು 14/09/2020 ರಂದು ಆದೇಶಿಸಿರುತ್ತಾರೆ. 

ಸದರಿ ಆದೇಶದ ವಿರುದ್ದ ಇಸ್ಲಾಮಿಯಾ 
ಇನ್ಸ್‌ಟಿಟ್ಯೂಟ್‌ ಆಫ್‌ ಟೆಕ್ನಾಲಜಿ ಸಂಸ್ಥೆಯು ಮಾನ್ಯ 
ಕರ್ನಾಟಿಕ ಉಚ್ಚ. ನ್ಯಾಯಾಲಯದಲ್ಲಿ ಸಂಖ್ಯೆ: 
ಡಬ್ಲೂ.ಪಿ. ನಂ. 10214/2020 ರಂತೆ ಪುಕರಣ 
ದಾಖಲಿಸಿ ಒತ್ತುವರಿ ತೆರವಿಗೆ ತಡೆಯಾಜ್ಞೆ 
ಪಡೆದಿರುತ್ತಾರೆ. 


ಸದರಿ ತಡೆಯಾಜ್ಞಿ ವಿರುದ್ದ ಮಾನ್ಯ ಕರ್ನಾಟಿಕ 


ಉಜ್ಜಿ ನ್ಯಾಯಾಲಯದಲ್ಲಿ ಸಂಖ್ಯೆ: 
ಡಬ್ಬ್ಯ್ಯೂಎ:578/2020 ರಂತೆ ಸರ್ಕಾರದ ಪರವಾಗಿ 
ಮೇಲ್ಮನವಿ ಸಲ್ಲಿಸಲಾಗಿತ್ತು. ಮಾನ್ಯ 


ನ್ಯಾಯಾಲಯವ್ರ ದಿ: 02-01-2021 ರಂದು ಅಂತಿಮ 
ಆದೇಶ ಮಾಡಿ, ದಿನಾಂಕ: 28-02-2021 ರೊಳಗೆ 
ಒತ್ತುವರಿ ಜಮೀನನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲು 
ಆದೇಶಿಸಿರುತ್ತದೆ. 

ದಿನಾಂಕ: 02-01-2021 ರ ಡಬ್ಲ್ಯ್ಯೂಬ:578/2020 
ಆದೇಶದ ವಿರುದ್ಧ ಇಸ್ಲಾಮಿಯಾ ಇನ್‌ಸ್ಟಿಟ್ಯೂಟ್‌ 
ಆಫ್‌ ಟೆಕ್ನಾಲಜಿ ಸಂಸ್ಥೆಯು ಮಾನ್ಯ ಸರ್ವೋಚ್ಚ 
ನ್ಯಾಯಾಲಯದಲ್ಲಿ ಎಸ್‌.ಎಲ್‌.ಪಿ ನಂ.2645/2021 
ರಂತೆ ಪ್ರಕರಣ ದಾಖಲಿಸಿರುತ್ತದೆ ಹಾಗೂ ಸದರಿ 
ಸಂಸ್ಥೆಯು ಅಡಿಷನಲ್‌ ಸಿಟಿ ಸಿವಿಲ್‌ ಅಂಡ್‌ ಸೆಷನ್ಸ್‌ 
ಜಡ್‌ ರವರಲ್ಲಿಯೂ ಸಹ ಓಎಸ್‌.ನ೦. 4737/2020 
ರಂತೆ ಪ್ರಕರಣ ದಾಖಲಿಸಿರುತ್ತದೆ. 

ಸದರಿ ಪ್ರಕರಣಗಳು ವಿಚಾರಣಾ ಹಂತದಲ್ಲಿ 
ಬಾಕಿಯಿರುತ್ತವೆ. £ 


ಸಂಖ್ಯೆ: ಆರ್‌ಡಿ 86 ಎಲ್‌ಜಿಕ್ಕೂ 2021 


$e ನ ಳಿ 
ರ್‌ ನ್‌ 
ಕಂದಾಯ ಸಚಿವರು. 


